ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 09-03-2021 ಪ್ರಶ್ನೆ ಸ೦ಖ್ಯೆ: 702(870) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ.ಪ್ರತಾಪ್ರಚಂದ್ರ ಶೆಟ್ಟಿ(ಸ್ಠಳೀಯ ಸಂಸ್ಥೆಗಳ ಕೇತು 


ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 


ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 


ವಿಷಯ: ಶಿವಮೊಗ್ಗ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಟ್ಟಡ ಕಲ್ಲು ಗಣಿ, ಕಶರ್‌ ಘಟಿಕಗಳ ಕುರಿತು 


(ಅ) ಶಿವಮೊಗ್ಗ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಕಟ್ಟಿಡ ಕಲ್ಲು ಗಣಿ (ಕ್ಕಾರಿ), 
ಕಲ್ಲುಪುಡಿ (ಕ್ರಶರ್‌) ಘಟಿಕ, ಎಮ್‌ ಸ್ಯಾಂಡ್‌(M San) ಘಟಿಕಗಳ ಸಂಖ್ಯೆ ಎಷ್ಟು; 
(ತಾಲ್ಲೂಕುವಾರು ಘಟಕಗಳ ಹೆಸರು, ವಿಳಾಸ ಒದಗಿಸುವುದು) 


(ಆ) ಈ ಘಟಕಗಳು ಹೊಂದಿರುವ ಪರವಾಮಬಿಗೆಯ ಅವಧಿ ಹಾಗೂ ವಿರಾಕ್ಲೇಪಣ ಪತ್ರದ 
ಅವಧಿಗಳು ಯಾವುವು; ಈ ಘಟಕಗಳಿಗೆ ನಿರಾಕ್ಷೇಪಣಾ ಪತ್ರವನ್ನು ನೀಡಿದ ಇಲಾಖೆ ಮತ್ತು 
ನಿರಾಕೇಪಣೆಯನ್ನು ನೀಡಿದ ದಿನಾಂಕಗಳು ಯಾವುವು; (ಸಂಸ್ಥೆ/ಘಟಿಕವಾರು 
ಮಾಹಿತಿಯನ್ನು ಒದಗಿಸುವುದು) 


(ಇ) ಈ ಘಟಕಗಳ ಮೇಲೆ ಈ ಹಿಂದೆ ಅಕ್ರಮ ಗಣಿಗಾರಿಕೆ ದೂರು ದಾಖಲಾಗಿದೆಯೇ; 
ಹಾಗಿದ್ದಲ್ಲಿ, ಈ ಬಗ್ಗೆ ತೆಗೆದುಕೊಂಡ ಕ್ರಮಗಳು ಯಾವುವು? (ಪ್ರಕರಣವಾರು ಮತ್ತು 
ಘಟಿಕವಾರು ಮಾಹಿತಿಯನ್ನು ಒದಗಿಸುವುದು) 


